ಕರ್ನಾಟಿಕ ವಿಧಾನ ಪರಿಷತ್‌ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1135 
ಮಾನ್ಯ ಸದಸ್ಯರ ಹೆಸರು ಶ್ರೀ ಬಿ.ಎಂ. ಫಾರೂಖ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 17.03.2021 
ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಈ. ಪ್ರಶ್ನೆ ಉತ್ತರ 
ಸಂ 
ಅ) | ಗಂಗಾ ಕಲ್ಯಾಣ ಯೋಜನೆಯಡಿ 2018- ಗಂಗಾ` ಕಲ್ಯಾಣ ಯೋಜನೆಯಡಿ 2018-19, 2019-20 


19 2019-20 
ಸಾಲುಗಳಲ್ಲಿ 
ಅಡಿಯಲ್ಲಿ. 
ಫಲಾನುಭವಿಗಳೆಷ್ಟು; 
ಮುಸ್ಲಿಂ. ಜೈನ, ಬುದ್ಧ ಕೈಸ್ತ 
ಸಮುದಾಯದ ಎಷ್ಟು ರೈತರಿಗೆ ಗಂಗಾ 
ಕಲ್ಯಾಣ ಸೌಲಭ್ಯ _ ದೊರೆತಿದೆ; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಮತ್ತು 
ವಿವಿಧ 


2020-21 
ನಿಗಮಗಳ 
ಆಯ್ಕೆಯಾದ 
ಮತ್ತು ಅದರಲ್ಲಿ 


ಮತ್ತು 2020-21 ನೇ ಸಾಲುಗಳಲ್ಲಿ ವಿವಿಧ ನಿಗಮಗಳಡಿಯಲ್ಲಿ 
ಆಯ್ಕೆಯಾದ ಫಲಾನುಭವಿಗಳ ಸಂಖ್ಯ ಈ ಕೆಳಕಂಡಂತಿದೆ. 

() ಡಿ.ದೇವರಾಜ. ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ಧಿ ನಿಗಮ, 7832 
ಕರ್ನಾಟಿಕ ಉಪ್ಪಾರ ಅಭಿವೃದ್ಧಿ ನಿಗಮ, ಕರ್ನಾಟಿಕ 
ಮಡಿವಾಳ ಅಭಿವೃದ್ಧಿ ನಿಗಮ- 253 
ಕರ್ನಾಟಿಕ ಮಡಿವಾಳ ಅಭಿವೃದ್ಧಿ ನಿಗಮ-89 
ಅಲೆಮಾರಿ/ಅರೆಅಲೆಮಾರಿ ಅಭಿವೃದ್ದಿ ನಿಗಮಗಳಡಿ 
ಆಯ್ಕೆಯಾದ ಫಲಾನುಭವಿಗಳ ಸಂಖ್ಯೆ: 92 
ಕರ್ನಾಟಿಕ ವಿಶ್ವಕರ್ಮ ಸಮುದಾಯಗಳ ಅಬಿವೃದ್ಧಿ 
ನಿಗಮ ನಿಯಮಿತ: 432 1 
ಕರ್ನಾಟಿಕ ನಿಜಶರಣ ಅಂಬಿಗರ 
ಅಭಿವೃದ್ದಿ ನಿಗಮ ವಿಯಮಿತ-401. 


. (2) 


ಚೌಡಯ್ಯ 


ಅಲ್ಪಸಂಖ್ಯಾತರ ಅಭಿವೃದ್ದಿ ನಿಗಮ 


2018-19 ಮತ್ತು 2019-20ನೇ ಸಾಲುಗಳಲ್ಲಿ ಗಂಗಾ 
ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳ 
ಸಂಖ್ಯೆ: 2157 i 

2020-21ನೇ ಸಾಲಿನ ಫಲಾನುಭವಿಗಳ ಆಯ್ಕೆ ಮಾಡಲು 
ಆಯ್ಕೆ ಪ್ರಕ್ರಿಯೇ ಪ್ರಗತಿಯಲ್ಲಿದೆ. ಆಯ್ಕೆಗೊಂಡ 
ಫಲಾನುಭವಿಗಳ ಪೈಕಿ ಸಮುದಾಯವಾರು ಮಾಹಿತಿಯು ಈ 
ಕೆಳಕಂಡಂತಿದೆ. 


ಸಮುದಾಯವಾರು | 2018-19 2019-20 


2020-21 
1138 4 
111 
158 


623 
52 - 
75 


1407 750 


ವಿವಿಧ ವಿಗಮಗಳ ಅಡಿಯಲ್ಲಿ ಗಂಗಾ ಈ *ಳಕಂಡ ನಿಗಮಗಳ ವತಿಯಿಂದ ಗಂಗಾ: ಕಲ್ಯಾಣಿ 
ಕಲ್ಯಾಣ ಯೋಜನೆ ಅಡಿ ವಿವಿಧ ವರ್ಗ | ಯೋಜನೆಯಡಿ ಹಿಂದುಳಿದ ವರ್ಗಗಳ ಪ್ರವರ್ಗ-1, ೭ಎ, 3ಬ 
ಮತ್ತು ಸಮುದಾಯಗಳ ಸೇರಿದ | ಹಾಗೂ ೨ಬಿ ರಲ್ಲಿ ಒಳಪಡುವ ಜಾತಿ/ಸಮುದಾಯಗುಳಿಗೆ ಸೇರಿದ 
ಆಯ್ಕೆಯಾದ. ಫಲಾನುಭವಿಗಳೆಷ್ಟು? | ಆ ಆಯ್ಕೆಯಾದ ಫಲಾನುಭವಿಗಳ ಸಂಖ್ಯೆ: 8316. 

(ಸಂಪೂರ್ಣ ಮಾಹಿತಿ ನೀಡುವುದು) ವಿಗಮವಾರು ವಿವರ ಈ ಕೆಳಕಂಡಂತಿದೆ. 


1 ಡಿದೇವರಾಜ ಅರಸು ಹಿಂದುಳಿದ ವರ್ಗಗಳ: ಅಬಿವೃದ್ಧಿ 
ನಿಗಮ, 7832 

೨ ಕರ್ನಾಟಕ ಉಪ್ಪಾರ ಅಭಿವೃದ್ದಿ ನಿಗಮ, ಕರ್ನಾಟಕ 
ಮಡಿವಾಳ ಅಬಿವೃದ್ದಿ ನಿಗಮ- 253 

3. ಕರ್ನಾಟಕ ಮಡಿವಾಳ ಅಬಿವೃದ್ದಿ ನಿಗಮ- 89 

_“ಅಲೆಮಾರಿ/ಅರೆಅಲೆಮಾರಿ ಅಭಿವೃದ್ದಿ ನಿಗಮಗಳಡಿ 
ಆಯ್ಕೆಯಾದ ಫಲಾನುಭವಿಗಳ ಸಂಖ್ಯೆ: 92 

5 ಕರ್ನಾಟಿಕ ವಿಶ್ನಕರ್ಮ ಸಮುದಾಯಗಳ ಅಬಿವೃದ್ದಿ 
ನಿಗಮ ನಿಯಮಿದ ವತಿಯಿಂದ 'ಗಂಗಾ ಕಲ್ಯಾಣ 
ಯೋಜನೆಯಡಿ ವಿಶ್ವಕರ್ಮ ಸಮುದಾಯಕ್ಕೆ ಒಳಪಡುವ 
ಜಾತಿ ಮತ್ತು.ಉಪ ಜಾತಿಗಳಿಗೆ ಸೇರಿದ ಆಯ್ಕೆಯಾದ 
ಫಲಾನುಭವಿಗಳ ಸಂಖ್ಯೆ: 432 

6. ನಿಜಶರಣ ಅಂಬಿಗರ ಚೌಡಯ್ಯ; ಅಭಿವೃದ್ಧಿ ನಿಗಮದ 
ಅಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಪುವರ್ಗ-1ರ 
5 ಈ ರಿಂದ 6(44)ವರೆಗೆ ಬರುವ ಬೆಸ್ತ, ಅಂಬಿಗ/ಅಂಬಿ, 
ಮೊಗವೀರ, ಗಂಗಾಮತ, ಕೋಳಿ ಹಾಗೂ ಇತ್ಯಾದಿ 
ಜಾತಿ/ಸಮುದಾಯಗಳಿಗೆ. ಸೇರಿದ -: ಆಯ್ಕೆಯಾದ 
ಫಲಾನುಭವಿಗಳ ಸಂಖ್ಯ: 401 


ಸಂಖ್ಯೆ:ಹಿಂವಕ 211 ಬಿಎಂಎಸ್‌ 2021 


(ಶೋಟಿ NE ಕಳೆ ಪೂಜಾರಿ) 
ಹಿಂದುಳಿದ 4 ಕಲ್ಯಾಣ ಇಲಾಖೆ 


